ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರುಗಳ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಿಕ ವಿಧಾನ ಪರಿಷತ್ತು 


32744854484 
ಶ್ರೀಮತಿ ಭಾರತಿ ಶೆಟ್ಟಿ (ನಾಮ ವನಿರ್ದೇಶಿ:ತರು), 


ಶ್ರೀ ಶಶೀಲ್‌ ಜ. ಸಮೋಶಿ (ಶಿಕ್ಷಕರ ಕ್ಷೇತ್ರ) ಹಾಗೂ 
ಶ್ರೀ ಎಸ್‌.ವಿ. ಸಂಕನೂರ (ಪದವೀಧರರ ಕ್ಷೇತ್ರ) 


10.12.2020 
ಮಾನ್ಯ ಮುಖ್ಯಮಂತ್ರಿಗಳು 


ಪಿಂಚಣಿ ವ್ಯವಸ್ಥೆಯನ್ನು (ಎನ್‌.ಪಿ.ಎಸ್‌) 
ರದ್ದುಪಡಿಸಿ ಹಳೆ ಪಿಂಚಣಿ 


ವ್ಯವಸ್ಥೆಯನ್ನು ಜಾರಿ ತರುವ 


ದೃಷ್ಠಿಯಿಂದ ಅಧ್ಯಯನ ಸಮತಿಯನ್ನು 
ರಚಿಸಿರುವುದು ನಿಜವೇ; ಹಾಗಿದಲ್ಲಿ, 
ಸಮಿತಿಯು ಎಷ್ಟು ಬಾರಿ ಸಭೆ ಸೇರಿದೆ; 
ಹಾಗೂ ಸಮಿತಿಯು ಸರ್ಕಾರಕ್ಕೆ ತನ್ನು 


| ಅಂತಿಮ ವರದಿಯನ್ನು ಸಲ್ಲಿಸಿದೆಯೇ; 


ಉತ್ತರಿಸುವವರು 
ಘ್ರ. | 
ಪ್ರಶ್ನೆ ಉತ್ತರ 
ಸಂ. 
|ಅ) ನೂತನ ಪಿಂಚಣಿ ವ್ಯವಸ್ಥೆಯಲ್ಲಿ ಕೇಂದ್ರ | ಹಳೆಯ ಪಿಂಚಣಿ ಯೋಜನೆಯ ಆರ್ಥಿಕ 
ಸರ್ಕಾರ ಅನುಸರಿಸುತ್ತಿರುವ ನೀತಿ ಬಗ್ಗೆ ಹೊರೆಯನ್ನು ನಿಭಾಯಿಸಲು ಸಾಕಷ್ಟು ನಿಧಿಯ 
ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ | ಆಧಾರ ಇಲ್ಲದಿರುವುದರಿಂದ ಹಾಗೂ ರಿಸರ್ವ್‌ 
ಕ್ರಮಗಳೇನು; | ಬ್ಯಾಂಕ್‌ರವರು ರಚಿಸಿದ ಸಮಿತಿಯ ವರದಿಯ 
| ಶಿಫಾರಸ್ಥಿನ ಆಧಾರದ ಮೇಲೆ ಕೇ೦ದ್ರ ಸರ್ಕಾರವು 
ನೂತನ ಫಿಂಚಣಿ ಯೋಜನೆಯನ್ನು ದಿನಾಂಕ: 
01.01.2004 ರಿಂದ ಜಾರಿಗೊಳಿಸಿರುತ್ತದೆ. 
ಅದರಂತೆಯೇ ಇತರೆ ರಾಜ್ಯಗಳು ಈಃ 
ಯೋಜನೆಯನ್ನು ಅಳವಡಿಸಿಕೊಂಡ 
ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯವು ಕೂಡ 
ಸರ್ಕಾರದ ಆದೇಶ ಸಂಖ್ಯ: ಆಇ (ಎಸ್‌.ಪಿ.ಎಸ್‌) 
04 ಪಿಇಟಿ 2005, ದಿನಾ೦ಕ: 31.03.2006ರನ್ವಯ 
ದಿನಾ೦ಕ: 01.04.2006ರಂದು ಮತ್ತು ತದನಂತರ 
ಸರ್ಕಾರಿ ಸೇವೆಗೆ ಸೇರುವ ನೌಕರರಿಗೆ ನೂತನ 
ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. 

ಆ) ದೆಹಲಿ ಹೈಕೋರ್ಟ್‌ ತೀರ್ಪನ್ನು ರಾಜ್ಯ | ನಿರ್ದಿಷ್ಟವಾದ ತೀರ್ಪಿನ ಉಲ್ಲೇಖವಿಲ್ಲದ ಕಾರಣ 
ಸರ್ಕಾರ ಯಾವ ರೀತಿಯಲ್ಲಿ | ಉತ್ತರವನ್ನು ನೀಡಲು ಸಾಧ್ಯವಿಲ್ಲ. 
ಜಾರಿಗೊಳಿಸುತ್ತದೆ? (ವಿವರ 
ಒದಗಿಸುವುದು). . 

ಇ) ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ|ನೂತನ ಪಿಂಚಣಿ ಯೋಜನೆಗೆ ಸೂಕ್ತ 


ಬದಲಾವಣೆ/ಮಾರ್ಪಾಡು ಮಾಡಲು ಸರ್ಕಾರದ 
ಆದೇಶ ಸಂಖ್ಯ: ಆಇ 107 ಪಿಇಎನ್‌ 2018, 
ದಿನಾಂಕ: 11.12.2018 
ಅಧಿಕಾರಿಗಳನ್ನೊಳಗೊಂಡ ಸಮಿತಿಯನ್ನು 
ರಚಿಸಲಾಗಿದೆ. ಸಮಿತಿಯು ಎರಡು ಸಭೆಗಳನ್ನು 
ನಡೆಸಿದೆ. ಸಮಿತಿಯ ವರದಿಯನ್ನು ನಿರೀಕ್ಲಿಸಿದೆ. 


ರನ್ವಯ | 


ಸಲ್ಲಿಸಿದಲ್ಲಿ, ವರದಿಯ 
ಮುಖ್ಯಾಂಶಗಳೇನು; ಸಲ್ಲಿಸದಿದ್ದಲ್ಲಿ, 
ಯಾವ ಕಾಲಮಿತಿಯೊಳಗೆ 
ಸಲ್ಲಿಸಲಾಗುವುದು? } 


ಆಇ 133 ಪಿಇಎನ್‌ 2020 ಜು 


J: 
(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ 


